ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪುಶ್ನೆ ಸಂಖ್ಯೆ: 1155 (1378) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 

ವಿಷಯ: ಕಲ್ಲು ಗಣಿಗಾರಿಕೆಯ ಕುರಿತು 


(ಅ) ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿಯನ್ನು 
ನೀಡಲಾಗಿದೆ ; (ವಿವರವನ್ನು ನೀಡುವುದು) 


(ಆ) ಅನುಮತಿ ಪಡೆದ ಗಣಿಗಳಲ್ಲಿ ಯಾವ ಪ್ರಮಾಣದಲ್ಲಿ ಜಿಲೆಟಿನ್‌ ಬಳಸಲು 
ಅನುಮತಿಯನ್ನು ನೀಡಲಾಗಿದೆ ; (ಬಿವರ ನೀಡುವುದು) 


(9) ಪ್ರತಿನಿತ್ಯ ಎಷ್ಟು ಪ್ರಮಾಣದ ಜಿಲೆಟಿನ್‌ ಸರಬರಾಜು ಮಾಡಲು 
ಅನುಮತಿಯನ್ನು ವೀಡಲಾಗಿದೆ ; ಯಾವ ಸ್ನಳದಿಂದ ಸರಬರಾಜಾಗುತ್ತಿದೆ ; 
ಅಕ್ರಮವಾಗಿ ಸರಬರಾಜಾಗುತ್ತಿರುವ ಜಿಲೆಟಿನ್‌ನ ಪ್ರಮಾಣ ಎಷ್ಟು ; ಅಕ್ರಮ 
ಸರಬರಾಜುದಾರರ ವಿರುದ್ದ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಈ) ಇತ್ತೀಚೆಗೆ ಶಿವಮೊಗ್ಗ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಂಭವಿಸಿದ ಜಿಲೆಟಿನ್‌ 
ಕಡ್ಡಿಗಳ ಸ್ಫೋಟಿದಲ್ಲಿ ಮೃತಪಟ್ಟಿವರ ಸಂಖ್ಯೆ ಎಷ್ಟು ; ಸರ್ಕಾರದಿಂದ ಮೃತ 
ವ್ಯಕ್ತಿಗಳ ಕುಟುಿಂಬಸ್ಮರಿಗೆ ಪರಿಹಾರವನ್ನು ನಬೀಡಲಾಗಿದೆಯೇ ; ವೀಡಲಾಗಿದ್ಮರೆ, 
ಎಷ್ಟು ಜನ ಸಂತ್ರಸ್ಥರಿಗೆ ಪರಿಹಾರ ನೀಡಲಾಗಿದೆ ; ಉಳಿಕೆ ಎಷ್ಟು ಜನ ಸಂತ್ರಸ್ಥರಿಗೆ 
ನೀಡಲಾಗಿದೆ ; ಯಾವಾಗ ನೀಡಲು ಉದ್ದೇಶಿಸಿದೆ? (ವಿವರವನ್ನು ನೀಡುವುದು) 


